ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 306 


ಶ್ರೀ ಎಂ. ನಾರಾಯಣಸ್ವಾಮಿ 
(ಸ್ಮಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರಿಸಬೇಕಾದ ದಿನಾಂಕ 


14.09.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ ಮತ್ತು 
ಮಕ್ಕಳ ಅಬಿವೃದ್ಧಿ ಮತ್ತು ವಿಕಲಚೇತನರ ಹಿರಿಯ 
ವಾಗರಿಕರ ಸಬಲೀತರಣ ಸಚಿವರು 


ಕ್ರ.ಸಂ. ಪ್ರಶ್ನೆ 


ಉತರ 


ಅ) ರಾಜ್ಯದಲ್ಲಿರುವ 
ಒಟ್ಟು ಗಣಿಗಾರಿಕ 
ಕಂಪೆನಿಗಳ ಸಂಖ್ಯೆ 


ಪ್ರಸ್ತುತ ರಾಜ್ಯದಲ್ಲಿ ಮಂಜೂರು ಮಾಡಿರುವ ಮುಖ್ಯ 
ಖನಿಜ 'ಮತ್ತು ಉಪಖನಿಜ ಗಣಿಗುತ್ತಿಗಗಳ ವಿವರ 
ಕೆಳಕಂಡಂತಿದೆ: 


ಎಷ್ಟು: (ಎಕರೆಗಳಲ್ಲಿ) 
(ಜಿಲ್ಲಾವಾರು ವಿವರ || ಕ್ರ.ಸಂ ಖನಿಜದ ವಿಧ ಸ೦ಖ್ಯೆ | ವಿಸ್ತೀರ್ಣ 
ನೀಡುವುದು) 1. ಮುಖ್ಯ ಖನಿಜ 309 | 86035.37 
2. ನಿರ್ದಿಷ್ಠ ಉಪ ಖವಿಜ 581 3088.25 
ನಿರ್ದಿಷ್ಟವಲ್ಲದ ಉಪ] 2940 |: 1295802 
ಖಲಿಜ 
ಜಿಲ್ಲಾವಾರು ವಿವರಗಳನ್ನು ಅನುಬಂಧದಲ್ಲಿ 

ನೀಡಲಾಗಿದೆ. 

ಆ) ಕಳೆದ ,  02|2019-20ರಿಂದ 2021-22ನೇ ಸಾಲಿನ ಜುಲೈ 2021ರ 
| ವರ್ಷಗಳಿಂದ "| ಅಂತ್ಯಕ್ಕೆ ಗಣಿಗಾರಿಕೆಯಿಂದ ಸಂಗಹವಾದ ರಾಜಧನದ 
: | ಸಂಗ್ರಹಿಸಲಾಗಿರುವ | ವಿವರ ಕೆಳಕಂಡಂತಿರುತ್ತದೆ. 

ರಾಜ್ಯದಲ್ಲಿರುವ (ರೂ. ಕೋಟಿಗಳಲ್ಲಿ) 
ಗಣಿಗಾರಿಕೆ ವರ್ಷ ಮುಖ್ಯ ಉಪಖನಿಜಗಳಿಂದ 
ಕಂಪೆನಿಗಳಿಂದ ಖನಿಜಗಳಿಂದ ಸಂಗಹವಾದ 
ತೆರಿಗೆ ಹಾಗೂ ಸಂಗ್ರಹವಾದ ರಾಜಧನ 
ಆದಾಯ ಎಷ್ಟು; . ರಾಜಧನ - 
2019-20 1816.67 1812.35 
2020-21 1974.66 1918.78 
2021-22 (ಜುಲೈ- 1133.61 80037 
21ರ ವರೆಗೆ) 
"ಒಟ್ಟು 4924.94 4531.5 


-2- 


ರಾಜ್ಯದಲ್ಲಿ 

ಇಲಿಯವರೆವಿಗೆ ಎಷ್ಟು 
ಅಕ್ರಮ ಗಣಿಗಾರಿಕೆಗಳನ್ನು 
ಪತ್ತೆ ಹಚ್ಚಲಾಗಿದೆ: 
ಅವುಗಳಿಂದ ಬರಬೇಕಾದ 
ದಂಡದ ರೂಪದ ಮೊತ್ತ 
ಮತ್ತು ತೆರಿಗೆ ಆದಾಯ 


ಎಷ್ಟು; 


ಕಳದ 0 ವರ್ಷಗಳಲ್ಲಿ ಅನಧಿಕೃತ ಕಲ್ಲುಗಣಿಗಾರಿಕ I 
ಸಂಬಂಧ ಪತ್ತೆಹಚ್ಚಿದ ಪ್ರಕರಣಗಳ ಸಂಖ್ಯೆ ಹಾಗೂ 
ಕೈಗೊಂಡ ಕ್ರಮಗಳ ವಿವರ ಕೆಳಕಂಡಂತಿದೆ 


(ರೂ.ಲಕ್ಷಗಳಲ್ಲಿ) 


ದಾಖಲಿಸಿರುವ 
ಮೊಕದ್ದಮೆ 
ಗಲು 


ಪತ್ತೆ 
ಹಚ್ಚಿದ 
ಪ್ರಕರಣ 
ಗಳ ಸ೦ಖ್ಯೆ | 


ವರ್ಷ ಸಂಗ್ರಹಿಸಿದ 


ದಂಡ 


2018-19 413 1213.37 108 


2019-20 266 i 90870 117 


2020-21 555 1576.62 149 


ಒಟ್ಟಿ | 1234 3698.69 374 


ಅಕ್ರಮ ಗಣಿಗಾರಿಕೆಗಳ 
ವಿರುದ್ಧ ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


ಕಂಡಿಕೆ (ಇ). ರಲಿ ಉತ್ತರಿಸಿದೆ, 


ಮಂಡ್ಯ ಜಿಲ್ಲೆಯ ವ್ಯಾಪ್ತಿಗೆ 
ಬರುವ ಗಣಿಗಾರಿಕೆ 
ಕಂಪನಿಗಳು ಎಷ್ಟು; 
ಅವುಗಳಿಂದ ರಾಜಸ್ವಕೈೆ 
ಪ್ರತಿ ತಿಂಗಳು / ವರ್ಷಕ್ಕೆ 
ಸಂಗ್ರಹವಾಗುತ್ತಿರುವ. 
ಮೊತ್ತ ಎಷ್ಟು (ಮಾಹಿತಿ 
ನೀಡುವುದು) ಮಂಡ್ಯ 
ಜಿಲ್ಲೆಯಲ್ಲಿರುವ ಅಕ್ರಮ 
ಗಣಿಗಾರಿಕೆ ಕಂಪನಿಗಳ 
ವಿರುದ್ಧ ಸರ್ಕಾರ 
ಕೈಗೊಂಡ ಕ್ರಮಗಳೇಮ? 


ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಳೆದ ಮೂರು 
ವರ್ಷಗಳಲ್ಲಿ ಕಲ್ಲುಗಣಿಗಾರಿಕೆಯಿಂದ ಸಂಗ್ರಹವಾದ 
ರಾಜದನದ ವಿವರ ಕೆಳಕಂಡಂತಿದೆ: 
(ರೂ.ಲಕ್ಷಗಳಲ್ಲಿ) 

ಸಂಗಹಣೆ 
2157.39 
2618.78 
5555.86 
1033203 


ಗುರಿ 
5000 
3000 
3000 
11000 


ವರ್ಷ 
2018-19 
2019-20 
2020-21 

ಒಟ್ಟು 


ಮಂಡ್ಯ ಜಿಲ್ಲಾ: ವ್ಯಾಪ್ಲಿಯಲ್ಲಿ ಕಟ್ಟಿಡ ಕಲ್ಲು ಗಣಿ 
ಗುತ್ತಿಗೆ ಸಂಬಂಧ 177.02 ಎಕರೆ ಪ್ರದೇಶದಲ್ಲಿ 91 ಗಣಿ 
ಗುತ್ತಿಗೆಗಳು ಹಾಗೂ ಅಲಂಕಾರಿಕ ಶಿಲೆ ಗಣಿಗಾರಿಕೆ 
ಸಂಬಂಧ 3534 ಎಕರೆ ಪ್ರದೇಶದಲ್ಲಿ 06 ಗಣಿ 
ಗುತ್ತಿಗೆಗಳು ಚಾಲ್ಲಿಯಲ್ಲಿರುತವೆ. 


ಕಳೆದ 03 ವರ್ಷಗಳಿಂದ ಮಂಡ್ಯ ಜಿಲ್ಲಾ 
ವ್ಯಾಪ್ತಿಯಲ್ಲಿ, ಅನಧಿಕೃತ ಕಲ್ಲುಗಣಿಗಾರಿಕೆ ಸಂಬಂಧ 
65 ಮೊಕದ್ದಮೆಗಳನ್ನು ದಾಖಲಿಸಿದ್ದು, ರೂ.473 
ಕೋಟಿ ದಂಡವನ್ನು ಸಂಗ್ರಹಿಸಲಾಗಿದೆ. 


ಸಂಖ್ಯೆ 


ಸಿಐ 441 ಎ೦ಬಂಎನ್‌ 2021 


( 
(ಆಚಾರ್‌ ಹಾಲಷ್ಟ ಬಸಪ್ಪ) 
ಗಣಿ ಮತ್ತು ಭೂವಿಜ್ಞಾನ ಹಾಗೂ 
ಮಹಿಳಾ ಮತ್ತು ಮಕ್ಕಳ ಅಬಿವೃದ್ಧಿ ಮತ್ತು 
ವಿಕಲಚೇತನರ ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 


py 


PY 


Active Idle leases 27-07-2021 


pra 
ನ 
ಈ 
prs 
&» 
ವಿ 
೫ 
ಇ. 
© 
t 
[48 
ಸ 
[3 


ಕ್ರಸಂ] ಮುಖ್ಯೆ'ಖನಿಜ ಗಣಿ ಚಾಲ್ತಿ ನಿರ್ದಿಷ್ಟ ಕಲ್ಲುಗಣಿ ಚಾಲ್ತಿ ನಿರ್ದಿಷ್ಠವಲ್ಲದ 
ಗುತ್ತಿಗೆಗಳು ಗುತ್ತಿಗೆಗಳು ಕಲ್ಲುಗಣಿ ಗುತ್ತಿಗೆಗಳು 
ತ್ಹ ಮಾನಮಾನಾವ ಬಟ್ಜಾ 7 ಮಾಂಜಾರಾಜಿ ಬಟ್ಟು] ಮಂಜೂರಾದ ಒಟ್ಟು 
ಗುತ್ತಿಗೆಗಳು ಗುತ್ತಿಗೆಗಳು ಗುತ್ತಿಗೆಗಳು 
] 0 38 61 
ಘಿ [0 0 170 
§ 0 48 45 
4 I I 94 
3 0 61 113 } 
| 6 [0 p 5 131 
i 3 5 127... 
$ |ಹಾಸನ 6 21 125° 
9 ಕೋಲಾರ 1 7: 60 
10 ಮಂಡ್ಯ [ 2 116 
§ p 15 9 14 
i 0 5 40 
| 3 [ರಾಮನಗರ 0 59 100 
| ರದಮೊಗ್ಗ 2 [) 68 
15 [ಹುಮಕೂರು 16 29 16 | 
16 |uಛಗಾವ 24 9 258 
[4 ಬಳ್ಳಾರಿ 5 10 28 7 
15 ಬೀದರ್‌ - 0 0 22 
1? ಬಜಾರ [) 0 78 
20 |ಚತ್ರದುರ್ಗ 39 9 122 
2) [ದಾವಣಗರೆ 4 1 
22 ಧಾರವಾಡ 0 0 
23 ಗದಗ } 4 
24 [ಹಾವೇರಿ 6 0 
3 [ಗುಲ್ಬರ್ಗಾ ' 18 0 
26 [ಯಾದಗಿರಿ I 0 


